KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ನವೆಂಬರ್‌ ೧೯, ೨೦೦೯ (ಕಾರ್ತೀಕ ೨೮, ಶಕ ವರ್ಷ ೧೯೩೧) ಸಂಚಿಕೆ ೪೬ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖಾ ನಿರ್ದೇಶಕರ ಕಛೇರಿಯ ನಡವಳಿಗಳು 
ಆದೇಶ ಸಂಖ್ಯೆ:ಡಿಪಿಎನ್‌:ಸಿಶಾ-1:ಎ:26:2009-10, ಬೆಂಗಳೂರು, ದಿನಾಂಕ:22ನೇ ಅಕ್ಟೋಬರ್‌, 2009 
ವಿಷಯ : ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ ವರ್ಗಾವಣೆ ಸ್ಥಳ ನಿಯುಕ್ತಿ ಬಗ್ಗೆ- 
ಉಲ್ಲೇಖ : ಸರ್ಕಾರದ ಪತ್ರ ಸಂಖ್ಯೆ :ಒಇ 288 ಪಿಪಿಇ 2009, ದಿನಾ೦ಕ :16.10.2009. 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಂಕಣ (2)ರಲ್ಲಿ 
ಸೂಚಿಸಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರು-ವ-ಸಹಾಯಕ ಸರ್ಕಾರಿ ವಕೀಲರನ್ನು ಅಂಕಣ-(3)ರಲ್ಲಿ ನಮೂದಿಸಿರುವ 
ಸ್ಥಳಗಳಿಗೆ ಕೋರಿಕೆ ಮೇರೆಗೆ ವರ್ಗಾವಣೆ ಮಾಡಲಾಗಿದೆ. 




















ರ ಅಧಿಕಾರಿಯ ಹೆಸರು, ಪದನಾಮ, ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಲಾದ ಕಛೇರಿ ಮತ್ತು ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 
1 | ಆರ್‌.ಟಿ. ಅರುಣ, ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಕೊರಟಗೆರೆ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, (ಶ್ರೀಮತಿ ಎಂ.ಎಲ್‌. ಶೈಲಜ, ಇವರ ವರ್ಗಾವಣೆಯಿಂದ 
ಶಿರಾ ತೆರವಾಗುವ ಹುದ್ದೆಗೆ) 
2 | ಎಂ.ಎಲ್‌. ಶೈಲಜ, ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಶಿರಾ 
ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, | (ಶ್ರೀಮತಿ ಆರ್‌.ಟಿ. ಅರುಣ, ಇವರ ವರ್ಗಾವಣೆಯಿಂದ 
ಕೊರಟಗೆರೆ ತೆರವಾಗುವ ಹುದ್ದೆಗೆ) 
3 | ಶ್ರೀಮತಿ ಆರ್‌.ಟಿ. ಆಶಾ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಚಿಕ್ಕನಾಯಕನಹಳ್ಳಿ (ಶ್ರೀ ಟಿ.ಜಿ. ನಾಗರಾಜು, ಇವರ 
ಗುಬ್ಬಿ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ) 
4 ಶ್ರೀ ಟಿ.ಜಿ. ನಾಗರಾಜು, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಗುಬ್ಬಿ 
ಸಿಜೆ(ಕಿವಿಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, | (ಶ್ರೀಮತಿ ಆರ್‌.ಟಿ. ಆಶಾ, ಇವರ ವರ್ಗಾವಣೆಯಿಂದ 
ಚಿಕ್ಕನಾಯಕನಹಳ್ಳಿ ತೆರವಾಗುವ ಹುದ್ದೆಗೆ) 

















(೮೨೫) 


೮೨೬ 


2೭ 
ರ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ 


ಅಧಿಕಾರಿಯ ಹೆಸರು. ಪದನಾಮ, ಹಾಳಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 


ಭಾಗ - ೨ 
ವರ್ಗಾವಣೆ ಮಾಡಲಾದ ಕಛೇರಿ ಮತ್ತು ಸ್ಥಳ 






































ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಬೆಳ್ತಂಗಡಿ 





ಶ್ರೀ/ಶ್ರೀಮತಿ 

5 ಡಿ. ಸುಜಾತ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಪ್ರಧಾನ ಸಿಜೆ(ಕಿವಿ) ಜೆಎಂಎಫ್‌ಸಿ ನ್ಯಾಯಾಲಯ, | ನಾಗಮಂಗಲ (ಖಾಲಿ ಇರುವ ಹುದ್ದೆಗೆ) 
ಮದ್ದೂರು 

6 | ಎಸ್‌.ಟಿ. ಸುಧಾ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಪಧಾನ ಸಿಜೆ(ಕಿವಿ) ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ(ಕಿವಿಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಶ್ರೀರಂಗಪಟ್ಟಣ (ಖಾಲಿ ಇರುವ ಹುದ್ದೆಗೆ) 
ಕೆ.ಆರ್‌. ನಗರ 

7 (ಪಿ. ಇಕ್ಬಾಲ್‌ ಅಹಮದ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ರಾಯಚೂರು 
ಸಿಜೆ(ಕಿವಿಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ ಸಹಾಯಕ 
ಬನಹಟ್ಟಿ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

8 (| ಬಿ.ವಿ. ಪಾಟೀಲ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಸವದತ್ತಿ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, (ಶ್ರೀ ಆರ್‌.ವಿ. ಭಟ್‌, ಇವರ ವರ್ಗಾವಣೆಯಿಂದ ತೆರವಾಗುವ 
ಚಿಕ್ಕೋಡಿ ಹುದ್ದೆಗೆ) 

9 | ಆರ್‌.ವಿ. ಭಟ್‌ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ)ಿ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಚಿಕ್ಕೋಡಿ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, (ಶ್ರೀ ಬಿ.ವಿ. ಪಾಟೀಲ್‌, ಇವರ ವರ್ಗಾವಣೆಯಿಂದ 
ಸವದತ್ತಿ ತೆರವಾಗುವ ಹುದ್ದೆಗೆ) 

10 | ಸಾವಿತ್ರಿ ಸಿದ್ದಯ್ಯ ಘಂಟಿಮಠ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ)ಿ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಬಾದಾಮಿ 
ಸಿಜೆ(ಕಿವಿಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ ಸಹಾಯಕ 
ರೋಣ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ 

11 |ಜೆ. ಶಾಂತರಾಜು, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು 2ನೇ ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಶಿವಮೊಗ್ಗ (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ಚನ್ನರಾಯಪಟ್ಟಣ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

12 (ಪಿ.ಕೆ. ಶಕೀಲ ಅಬೂಬ್‌ಕರ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಪ್ರಧಾನ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ(ಕಿವಿಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ನಂಜನಗೂಡು) (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ಪಿರಿಯಾಪಟ್ಟಣ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

13 | ಎಂ. ಕೃಷ್ಣವೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಬೆಳ್ತಂಗಡಿ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, | (ತ್ರೀ ಯು. ಶ್ರೀನಿವಾಸ ಹೆಗಡೆ, ಇವರ ವರ್ಗಾವಣೆಯಿಂದ 
ಸಕಲೇಶಪುರ ತೆರವಾಗುವ ಹುದ್ದೆಗೆ) 

14 | ಯು. ಶ್ರೀನಿವಾಸ ಹೆಗಡೆ ಸಹಾಯಕ ಸರ್ಕಾರಿ ಅಭಿಯೋಜಕರು 


3ನೇ ಹೆಚ್ಚುವರಿ ಸಿಜೆ(ಹಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಮಂಗಳೂರು (ಗುತ್ತಿಗೆ ಆಧಾರದ ಮೇಲೆ 
ನೇಮಕವಾಗಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಸಳ) 






































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ೮೨೭ 
ಕ್ರ. | ಅಧಿಕಾರಿಯ ಹೆಸರು, ಪದನಾಮ, ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಲಾದ ಕಛೇರಿ ಮತ್ತು ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 

15 | ರಾಜು ಪೂಜಾರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು 3ನೇ ಅಧಿಕ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಉಡುಪಿ (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ಕಾರ್ಕಳ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

16 | ಬಿ, ಪ್ರಕಾಶ್ವಂದ್ರ ಶೆಟ್ಟ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಕಾರ್ಕಳ (ಶ್ರೀ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ರಾಜುಪೂಜಾರಿ, ಇವರ ವರ್ಗಾವಣೆಯಿಂದ ತೆರವಾಗುವ 
ಮೂಡಬಿದರೆ ಹುದ್ದೆಗೆ) 

17 | ಅನಿಲ್‌ ಕುಮಾರ್‌ ಆರ್‌. ತೊರವಿ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಮುಧೋಳ್‌ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ ಸಹಾಯಕ 
ಸಿದ್ದಾಪುರ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

18 ಶೈಲಾ ಯು. ಅಂಗಡಿ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, | ಧಾರವಾಡ (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ಗದಗ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

19 ರಾಜೇಶ್ವರ್‌ ಎಸ್‌. ಶೆಟ್ಟಿ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಆನೇಕಲ್‌ (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ಮೊಳಕಾಲ್ಮೂರು ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

20 | ಆರ್‌.ಜಿ. ದೇವರೆಡ್ಡಿ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು 1ನೇ ಅಪರ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಧಾರವಾಡ (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ರಾಮದುರ್ಗ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

21 | ಅಮರೇಗೌಡ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ(ಕಿವಿ) ಮತ್ತು 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, | ದಾವಣಗೆರೆ (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ಚನ್ನಪಟ್ಟಣ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ 

22 | ಎಸ್‌.ಎಸ್‌. ಕುದರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಪ್ರಧಾನ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ರಾಣಿಬೆನ್ನೂರು (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ಕುಷ್ಟಗಿ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

23 | ಎಸ್‌. ಮಹದೇವಸ್ವಾಮಿ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಅಧಿಕ ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಪ್ರಧಾನ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ | ಮದ್ದೂರು (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ನ್ಯಾಯಾಲಯ, ತಿಪಟೂರು ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ 

24 | ಎಸ್‌.ಪಿ. ಹುಬ್ಬಳ್ಳಿ ಸಹಾಯಕ ಸರ್ಕಾರಿ ಅಭಿಯೋಜಕರು 








ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಇಂಡಿ 





ಪ್ರಧಾನ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಹಾವೇರಿ (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 





























೮೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ಭಾಗ - ೨ 
ಕ್ರ. | ಅಧಿಕಾರಿಯ ಹೆಸರು, ಪದನಾಮ, ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಲಾದ ಕಛೇರಿ ಮತ್ತು ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 

25 | ಎಂ.ಬಿ. ಸುಂಕಣ್ಣ ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು 3ನೇ ಅಪರ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಬಳ್ಳಾರಿ (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ಸಿರಗುಪ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ 

26 ಬಿ. ಅರುಣಾಕ್ಷಿ. ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಅಧಿಕ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ | ರಾಯಚೂರು (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ನ್ಯಾಯಾಲಯ, ಬಿಜಾಪುರ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

27 | ಮೆಹಬೂಬ್‌ ಐ. ಸ೦ಗತ್ರಾಶ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ | ಬಿಜಾಪುರ (ಶ್ರೀಮತಿ ಬಿ. ಅರುಣಾಕ್ಷಿ, ಇವರ 
ನ್ಯಾಯಾಲಯ, ಶೋರಾಪುರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ) 

28 | ಆರ್‌.ಎ. ಬಾರಾವಲಿ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜಕಿವಿ) ಮತ್ತು 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ | ಬಾಗಲಕೋಟೆ (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ನ್ಯಾಯಾಲಯ, ಸಿಂಧಗಿ. ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

29 | ಬಿ.ಎಸ್‌. ಪಾಟೀಲ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಕುಷ್ಟಗಿ 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ | (ಶ್ರೀ ಎಸ್‌.ಎಸ್‌. ಕುದರಿ, ಇವರ ವರ್ಗಾವಣೆಯಿಂದ 
ನ್ಯಾಯಾಲಯ, ಕೊಪ್ಪಳ ತೆರವಾಗುವ ಸ್ಥಳಕ್ಕೆ 

30 | ಸುಮತಿ ಡಿ. ಶಾಂತಮೇರಿ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ | ಮುಳಬಾಗಿಲು (ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ 
ನ್ಯಾಯಾಲಯ, ಬಾಗೇಪಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರ ಸ್ಥಳಕ್ಕೆ) 

31 (ಕೆ. ಕೃಷ್ಣಮೂರ್ತಿ, ಸಹಾಯಕ ಸರ್ಕಾರಿ ಅಭಿಯೋಜಕರು 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಜೆ (ಕಿವಿ) ಮತು 3ನೇ ಜೆಎಂಎಫ್‌ಸಿ | ನರಸಿಂಹರಾಜಪುರ (ಗುತ್ತಿಗೆ ಆಧಾರದ ಮೇಲೆ 
ನ್ಯಾಯಾಲಯ, ತೀರ್ಥಹಳ್ಳಿ ನೇಮಕವಾಗಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರ 

ಳಕು 

















ಈ ಆದೇಶವು ಕೂಡಲೇ ಜಾರಿಗೆ ಬಂದಿದ್ದು, ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. ಕ್ರಮ ಸಂಖ್ಯೆ 1, 4, 6, 
7, 8, 10, 1. 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30ರ ಅಧಿಕಾರಿಗಳ 
ವರ್ಗಾವಣೆಯು ಅವರ ಕೋರಿಕೆ ಮೇರೆಗೆ ಆಗಿರುವುದರಿಂದ, ಅವರುಗಳು ಯಾವುದೇ ರೀತಿಯ ಭತ್ಯೆ/ಸೌಲಭ್ಯಗಳಿಗೆ 
ಅರ್ಹರಿರುವುದಿಲ್ಲ. 
ಸದಾಶಿವಮೂರ್ತಿ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೇಶಕರು, ಬೆ೦ಗಳೂರು 


ಭಾಗ - ೨ ಕರ್ನಾಟಕ ರಾಜ್ಲಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ೮೨೯ 


ಸಾ 





ಅಭಿಯೋಗ ೩ ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 6ನೇ ಮಹಡಿ, ಕಾವೇರಿಭವನ ಕೆಹೆಚ್‌ಬಿ ಕಾಂಪ್ಲೆಕ್ಸ್‌ ರಸ್ತೆ, 
ಬೆಂಗಳೂರು-09 
ಸಂಖ್ಯೆ:ಡಿಪಿಎನ್‌:ಸಿಶಾ-1:ಎ:26:2009-10, ಬೆಂಗಳೂರು, ದಿನಾಂಕ:23ನೇ ಅಕ್ಟೋಬರ್‌, 2009 
ಮೆಮೋ 
ವಿಷಯ : ವರ್ಗಾವಣೆಯಾಗಿರುವ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ ಬಿಡುಗಡೆ ಹಾಗೂ ಪ್ರಭಾರ 
ಉಲ್ಲೇಖ : ಈ ಕಛೇರಿಯ ಸಮಸಂಖ್ಯೆ ಆದೇಶ ದಿನಾಂಕ :22.10.2009. 
ಉಲ್ಲೇಖಿತ ಈ ಕಛೇರಿಯ ಆದೇಶದಲ್ಲಿ ಈ ಕೆಳಕಂಡ ಸಹಾಯಕ ಸರ್ಕಾರಿ ಅಭಿಯೋಜಕರು-ವ-ಸಹಾಯಕ 
ಸರ್ಕಾರಿ ವಕೀಲರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಗೋರಿಕೆಯ ಮೇರೆಗೆ ವರ್ಗಾವಣೆ ಮಾಡಲಾಗಿದ್ದು, ಸದರಿ ಅಧಿಕಾರಿಗಳನ್ನು 
ಅವರವರ ಕರ್ತವ್ಯಗಳಿಂದ ಬಿಡುಗಡೆಗೊಳಿಸಿ, ವರ್ಗಾವಣೆಯಾಗಿರುವ ಸ್ಥಳದಲ್ಲಿ ಪ್ರಭಾರವನ್ನು ವಹಿಸಿಕೊಳ್ಳುವ ಬಗ್ಗೆ ಈ 
ಕೆಳಕಂಡಂತೆ ಆದೇಶಿಸಲಾಗಿದೆ. 



































ಕ್ರ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಯಾರಿಗೆ ಪ್ರಭಾರ ಯಾರಿಂದ ಪ್ರಭಾರ 

ಸಂ ಪದನಾಮ, ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಲಾದ ವಹಿಸಬೇಕು ಪಡೆಯಬೇಕು 

ನಿರ್ವಹಿಸುತ್ತಿರುವ ಸ್ಥಳ ಸ್ಥಳ ಶ್ರೀ/ ಶ್ರೀಮತಿ ಶ್ರೀ/ ಶ್ರೀಮತಿ 
ಶ್ರೀ/ಶ್ರೀಮತಿ 

1 | ಆರ್‌.ಟಿ. ಅರುಣ, ಸಹಾಯಕ ಸರ್ಕಾರಿ ಕೆ. ರಂಗನಾಥಪ್ಪ, ಎಂ.ಎಲ್‌. ಶೈಲಜ, 
ಸಿಹಾಯಕ ಸರ್ಕಾರಿ ಅಭಿಯೋಜಕರು, ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ(ಕಿವಿ) ಮತ್ತು ಅಭಿಯೋಜಕರು, ಅಭಿಯೋಜಕರು 
ಸಿಜೆ(ಕಿವಿ)ಮತ್ತು ಜೆಎಂಎಫ್‌ಸಿ | ಜೆಎಂಎಫ್‌ಸಿ (ಗುತ್ತಿಗೆ) ಶಿರಾ ಕೊರಟಗೆರೆ 
ನ್ಯಾಯಾಲಯ, ಶಿರಾ ನ್ಯಾಯಾಲಯ, ಕೊರಟಗೆರೆ 

2 | ಎಂ.ಎಲ್‌. ಶೈಲಜ, ಸಹಾಯಕ ಸರ್ಕಾರಿ ಆರ್‌.ಟಿ. ಅರುಣ, ಕೆ. ರಂಗನಾಥಪ್ಪ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಅಭಿಯೋಜಕರು, ಅಭಿಯೋಜಕರು, 
ಸಿಜೆ(ಕಿವಿ)ಮತ್ತು ಜೆಎಂಎಫ್‌ಸಿ ಜೆಎಂಎಫ್‌ಸಿ (ವರ್ಗಾವಣೆಯಾಗಿ (ಗುತ್ತಿಗೆ) ಶಿರಾ 
ನ್ಯಾಯಾಲಯ, ಕೊರಟಗೆರೆ ನ್ಯಾಯಾಲಯ, ಶಿರಾ ಬರುವ) 

3 | ಶ್ರೀಮತಿ ಆರ್‌.ಟಿ. ಆಶಾ ಸಹಾಯಕ ಸರ್ಕಾರಿ ಟಿ.ಜಿ. ನಾಗರಾಜು ಸಿ. ರಾಜಶೇಖರ್‌ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಅಭಿಯೋಜಕರು, ಅಭಿಯೋಜಕರು, 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ | ಜೆಎಂಎಫ್‌ಸಿ (ವರ್ಗಾವಣೆಯಾಗಿ (ಗುತ್ತಿಗೆ) 
ನ್ಯಾಯಾಲಯ, ಗುಬ್ಬಿ ನ್ಯಾಯಾಲಯ, ಬರುವ) ಚಿಕ್ಕನಾಯಕನಹಳ್ಳಿ 

ಚಿಕ್ಕನಾಯಕನಹಳ್ಳಿ 

4 | ಟಿ.ಜಿ. ನಾಗರಾಜು ಸಹಾಯಕ ಸರ್ಕಾರಿ ಸಿ. ರಾಜಶೇಖರ್‌ ಶ್ರೀಮತಿ ಆರ್‌.ಟಿ. 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಹಾಯಕ ಸರ್ಕಾರಿ ಆಶಾ 
ಅಭಿಯೋಜಕರು, ಸಿಜೆ(ಕಿವಿ) ಮತ್ತು ಅಭಿಯೋಜಕರು, ಸಹಾಯಕ ಸರ್ಕಾರಿ 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ಜೆಎಂಎಫ್‌ಸಿ (ಗುತ್ತಿಗೆ) ಅಭಿಯೋಜಕರು 
ನ್ಯಾಯಾಲಯ, ನ್ಯಾಯಾಲಯ, ಗುಬ್ಬಿ ಚಿಕ್ಕನಾಯಕನಹಳ್ಳಿ ಗುಬ್ಬಿ 
ಚಿಕ್ಕನಾಯಕನಹಳ್ಳಿ 

5 ಡಿ. ಸುಜಾತ, ಸಹಾಯಕ ಸರ್ಕಾರಿ ಎನ್‌.ಆರ್‌. ಲೋಕೇಶ್‌ ಏಕಪಕ್ಷೀಯವಾಗಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಹಿರಿಯ ಸಹಾಯಕ ಪ್ರಭಾರ 
ಅಭಿಯೋಜಕರು ಸಿಜೆ (ಕಿವಿ) ಮತ್ತು ಸರ್ಕಾರಿ ವಹಿಸಿಕೊಳ್ಳುವುದು 
ಪ್ರಧಾನ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ರಾಮನಗರ 
ಮದ್ದೂರು ನಾಗಮಂಗಲ 





























೮೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ಭಾಗ - ೨ 
ಕ್ತ | ಅಧಿಕಾರಿಯ ಹೆಸರು, ಪದನಾಮ ಮತ್ತು ಯಾರಿಗೆ ಪ್ರಭಾರ ಯಾರಿಂದ ಪ್ರಭಾರ 
ಸಂ. | ಪದನಾಮ, ಹಾಲಿ ಕರ್ತವ್ಯ | ವರ್ಗಾವಣೆ ಮಾಡಲಾದ | ವಹಿಸಬೇಕು ಪಡೆಯಬೇಕು 

ನಿರ್ವಹಿಸುತ್ತಿರುವ ಸ್ಥಳ ಸ್ಥಳ ಶ್ರೀ/ ಶ್ರೀಮತಿ ಶ್ರೀ/ ಶ್ರೀಮತಿ 
ಶ್ರೀ/ಶ್ರೀಮತಿ 

6 | ಎಸ್‌.ಟಿ. ಸುಧಾ, ಸಹಾಯಕ ಸರ್ಕಾರಿ ಹೆಚ್‌.ಎಂ.ರಘುಕುಮಾರ್‌ ಏಕಪಕ್ಷೀಯವಾಗಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಅಭಿಯೋಗ (| ಪ್ರಭಾರ 
ಅಭಿಯೋಜಕರು ಪ್ರಧಾನ ಸಿಜೆ(ಕಿವಿ) ನಿರ್ದೇಶಕರು, ಎಸ್‌.ಪಿ. ವಹಿಸಿಕೊಳ್ಳುವುದು 
ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ಕಛೇರಿ, ಮೈಸೂರು 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, 
ಕೆ.ಆರ್‌. ನಗರ ಶ್ರೀರಂಗಪಟ್ಟಣ 

7 (ಪಿ. ಇಕ್ಬಾಲ್‌ ಅಹಮದ್‌, ಸಹಾಯಕ ಸರ್ಕಾರಿ ಡಿ.ಹೆಚ್‌. ಓಸ್ಟಾಲ್‌ ನೇತ್ರಾವತಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೇಕಿವಿ) ಮತ್ತು ಅಭಿಯೋಜಕರು, ಅಭಿಯೋಜಕರು, 
ಸಿಜೆ(ಕಿವಿ) ಮತು ಜೆಎಂಎಫ್‌ಸಿ ಮುಧೋಳ್‌ (ಗುತ್ತಿಗೆ ರಾಯಚೂರು 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, 
ಬನಹಟ್ಟಿ ರಾಯಚೂರು 

8 (ಸಾವಿತ್ರಿ ಸಿದ್ದಯ್ಯ ಘಂಟಿಮಠ, | ಸಹಾಯಕ ಸರ್ಕಾರಿ ಮುರಳೀಧರ್‌ ಕುಲಕರ್ಣಿ, | ಎಸ್‌.ಎನ್‌. ಕತ್ತಿಕಾಯಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಅಭಿಯೋಜಕರು, ಗದಗ್‌ | ಅಭಿಯೋಜಕರು, 
ಸಿಜೆ(ಕಿವಿ) ಮತು ಜೆಎಂಎಫ್‌ಸಿ (ಗುತ್ತಿಗೆ) ಬಾದಾಮಿ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ಬಾದಾಮಿ 
ರೋಣ 

9 |ಜೆ. ಶಾಂತರಾಜು, ಸಹಾಯಕ ಸರ್ಕಾರಿ ಮಂಜುನಾಥ, ನಾರಾಯಣ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು 2ನೇ ಅಧಿಕ ಸಿಜೆ(ಿವಿ) ಅಭಿಯೋಜಕರು, ಅಭಿಯೋಜಕರು, 
ಸಿಜೆ(ಕಿವಿ) ಮತು ಮತ್ತು ಜೆಎಂಎಫ್‌ಸಿ ಹೊಳೇನರಸೀಪುರ (ಗುತ್ತಿಗೆ)ಶಿವಮೊಗ್ಗ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, 
ಚನ್ನರಾಯಪಟ್ಟಣ ಶಿವಮೊಗ್ಗ 

10 | ಪಿ.ಕೆ. ಶಕೀಲ ಅಬೂಬ್‌ಕರ್‌, | ಸಹಾಯಕ ಸರ್ಕಾರಿ ಎಂ.ಡಿ. ರಘು, ಹೆಚ್‌.ಎನ್‌. 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಮಹದೇವಸ್ವಾಮಿ 
ಅಭಿಯೋಜಕರು ಪ್ರಧಾನ ಸಿಜೇಕಿವಿ) ಮತ್ತು | ಅಭಿಯೋಜಕರು, ಸಹಾಯಕ ಸರ್ಕಾರಿ 
ಸಿಜೆ(ಕಿವಿ) ಮತು ಜೆಎಂಎಫ್‌ಸಿ ಮೈಸೂರು ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, (ಗುತ್ತಿಗೆ) ನಂಜನಗೂಡು 
ಪಿರಿಯಾಪಟ್ಟಣ ನಂಜನಗೂಡು) 

11 | ಎಂ. ಕೃಷ್ಣವೇಣಿ ಸಹಾಯಕ ಸರ್ಕಾರಿ ಕೆ. ಮೋಹನ್‌ಕುಮಾರ್‌, |ಯು, ಶ್ರೀನಿವಾಸಹೆಗಡೆ, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೆ (ಕಿವಿ) ಮತ್ತು ಅಭಿಯೋಜಕರು, ಅಭಿಯೋಜಕರು, 
ಸಿಜೆ(ಕಿವಿ) ಮತು ಜೆಎಂಎಫ್‌ಸಿ ಬೇಲೂರು ಬೆಳ್ತಂಗಡಿ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ಬೆಳ್ತಂಗಡಿ 
ಸಕಲೇಶಪುರ 

12 | ಯು. ಶ್ರೀನಿವಾಸ ಹೆಗಡೆ ಸಹಾಯಕ ಸರ್ಕಾರಿ ಎಂ. ಕೃಷ್ಣವೇಣಿ ಏಕಪಕ್ಷೀಯವಾಗಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ | ಪಭಾರ 
ಅಭಿಯೋಜಕರು 3ನೇ ಹೆಚ್ಚುವರಿ ಅಭಿಯೋಜಕರು ವಹಿಸಿಕೊಳ್ಳುವುದು 
ಸಿಜೆ (ಕಿವಿ) ಮತ್ತು ಸಿಜೆ(ಹಿವಿ) ಮತ್ತು (ವರ್ಗಾವಣೆಯಾಗಿ 
ಜೆಎಂಎಫ್‌ಸಿ ನ್ಯಾಯಾಲಯ, | ಜೆಎಂಎಫ್‌ಸಿ ಬರುವ) 
ಬೆಳ್ತಂಗಡಿ ನ್ಯಾಯಾಲಯ, 











ಮಂಗಳೂರು 














ಭಾಗ - ೨ 
ಸ್ರ ಅಧಿಕಾರಿಯ ಹೆಸರು, 
ಸಂ. | ಪದನಾಮ, ಹಾಲಿ ಕರ್ತವ್ಯ 


ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 


ಪದನಾಮ ಮತ್ತು 
ವರ್ಗಾವಣೆ ಮಾಡಲಾದ 


ಸ್ಗಳ 
ಥಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ 


ಯಾರಿಗೆ ಪ್ರಭಾರ 
ವಹಿಸಬೇಕು 
ಶ್ರೀ/ ಶ್ರೀಮತಿ 


೮೩೧ 


ಯಾರಿಂದ ಪಭಾರ 
ಪಡೆಯಬೇಕು 
ಶ್ರೀ/ ಶ್ರೀಮತಿ 





























ಚನ್ನಪಟ್ಟಣ 














13 (ರಾಜು ಪೂಜಾರಿ, ಸಹಾಯಕ ಸರ್ಕಾರಿ ಬಿ, ಪ್ರಕಾಶ್ನಂದ ಶೆಟ್ಟಿ. ಕೃಷ್ಣಾನಂದ ಪ್ರಭು. 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ | ಸಹಾಯಕ ಸರ್ಕಾರಿ 
ಅಭಿಯೋಜಕರು 3ನೇ ಅಧಿಕ ಸಿಜೆ(ಕಿವಿ) ಅಭಿಯೋಜಕರು ಅಭಿಯೋಜಕರು, 
ಸಿಜೆ (ಕಿವಿ) ಮತು ಮತ್ತು ಜೆಎಂಎಫ್‌ಸಿ (ವರ್ಗಾವಣೆಯಾಗಿ (ಗುತ್ತಿಗೆ) ಉಡುಪಿ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ಉಡುಪಿ | ಬರುವ) 
ಕಾರ್ಕಳ 

14 | ಬಿ, ಪ್ರಕಾಶ್ನಂದ ಶೆಟ್ಟ, ಸಹಾಯಕ ಸರ್ಕಾರಿ ಬಿ. ಜಯರಾಮಶೆಟ್ಟಿ, ರಾಜು ಪೂಜಾರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ | ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೆ(ಕಿವಿ) ಮತ್ತು ಅಭಿಯೋಜಕರು ಅಭಿಯೋಜಕರು 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಬ೦ಟ್ಜಾಳ, ಕಾರ್ಕಳ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ಕಾರ್ಕಳ 
ಮೂಡಬಿದರೆ 

15 | ಅನಿಲ್‌ ಕುಮಾರ್‌ ಆರ್‌. ಸಹಾಯಕ ಸರ್ಕಾರಿ ತನುಜಾ ಬಾಬುರಾವ್‌ ಡಿ.ಹೆಚ್‌. ಶಿರೋಳ್‌ 
ತೊರವಿ ಅಭಿಯೋಜಕರು ಹೊಸಪಟ್ಟಣ, ಸಹಾಯಕ | ಸಹಾಯಕ ಸರ್ಕಾರಿ 
ಸಹಾಯಕ ಸರ್ಕಾರಿ ಸಿಜೇಕಿವಿ) ಮತ್ತು ಸರ್ಕಾರಿ ಅಭಿಯೋಜಕರು, 
ಅಭಿಯೋಜಕರು ಜೆಎಂಎಫ್‌ಸಿ ಅಭಿಯೋಜಕರು, ಸಿರ್ಸಿ (ಗುತ್ತಿಗೆ) ಮುಧೋಳ 
ಸಿಜೆ (ಕಿವಿ) ಮತ್ತು ನ್ಯಾಯಾಲಯ, 
ಜೆಎಂಎಫ್‌ಸಿ ನ್ಯಾಯಾಲಯ, | ಮುಧೋಳ್‌ 
ಸಿದ್ದಾಪುರ 

16 | ಶೈಲಾ ಯು. ಅಂಗಡಿ, ಸಹಾಯಕ ಸರ್ಕಾರಿ ಸವಿತಾ ಎಂ. ಶಿಗ್ಲಿ, ರಾಜೇ೦ದ್ರ ಹರಿಪುರದ್‌, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಪ್ರಧಾನ ಸಿಜೇಕಿವಿ) ಮತ್ತು | ಅಭಿಯೋಜಕರು, ಗದಗ್‌ | ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು 3ನೇ ಪ್ರಧಾನ ಜೆಎಂಎಫ್‌ಸಿ (ಗುತ್ತಿಗೆ) ಧಾರವಾಡ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, 
ಗದಗ ಧಾರವಾಡ 

17 | ರಾಜೇಶ್ವರ್‌ ಎಸ್‌. ಶೆಟ್ಟ ಸಹಾಯಕ ಸರ್ಕಾರಿ ದಳವಾಯಿ ಚಕ್ರಪಾಣಿ ಸಿ.ಹೆಚ್‌. ರಮೇಶ್‌, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಅಧಿಕ ಸಿಜೆ(ಕಿವಿ) ಮತ್ತು | ಅಭಿಯೋಜಕರು, ಕೂಡ್ಲಿಗಿ | ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ (ಗುತ್ತಿಗೆ) ಆನೇಕಲ್‌ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ಆನೇಕಲ್‌ 
ಮೊಳಕಾಲ್ಮೂರು 

18 | ಆರ್‌.ಜಿ. ದೇವರೆಡ್ಡಿ. ಸಹಾಯಕ ಸರ್ಕಾರಿ ಡಿ.ಎ. ಭಾಂಡೇಕರ್‌, ಶಹ್ನಾಜ್‌ ನಡಾಫ್‌, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಅಭಿಯೋಗ | ಸಹಾಯಕ ಸರ್ಕಾರಿ 
ಅಭಿಯೋಜಕರು 1ನೇ ಅಪರ ಸಿಜೆ(ಕಿವಿ) ನಿರ್ದೇಶಕರು, ಎಸ್‌.ಪಿ. ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು ಮತ್ತು ಜೆಎಂಎಫ್‌ಸಿ ಕಛೇರಿ, ಧಾರವಾಡ (ಗುತ್ತಿಗೆ) ಧಾರವಾಡ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, 
ರಾಮದುರ್ಗ ಧಾರವಾಡ 

19 | ಅಮರೇಗೌಡ ಸಹಾಯಕ ಸರ್ಕಾರಿ ಎಂ.ಎನ್‌. ವಾರದ್‌, ಏಕಪಕ್ಷೀಯವಾಗಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಪ್ರಭಾರ 
ಅಭಿಯೋಜಕರು ಸಿಜೇಕಿವಿ) ಮತ್ತು 2ನೇ ಅಭಿಯೋಜಕರು, ವಹಿಸಿಕೊಳ್ಳುವುದು 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ರಾಮನಗರ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, 

ದಾವಣಗೆರೆ 


























೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ಭಾಗ - ೨ 
ಕ್ರ. | ಅಧಿಕಾರಿಯ ಹೆಸರು, ಪದನಾಮ ಮತ್ತು ಯಾರಿಗೆ ಪ್ರಭಾರ ಯಾರಿಂದ ಪ್ರಭಾರ 
ಸಂ. | ಪದನಾಮ, ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಲಾದ | ವಹಿಸಬೇಕು ಪಡೆಯಬೇಕು 

ನಿರ್ವಹಿಸುತ್ತಿರುವ ಸ್ಥಳ ಸ್ಥಳ ಶ್ರೀ/ ಶ್ರೀಮತಿ ಶ್ರೀ/ ಶ್ರೀಮತಿ 
ಶ್ರೀ/ಶ್ರೀಮತಿ 

20 | ಎಸ್‌.ಎಸ್‌. ಕುದರಿ, ಸಹಾಯಕ ಸರ್ಕಾರಿ ಬಿ.ಎಸ್‌. ಪಾಟೀಲ್‌, ನಂದಿನಿ ಜೋಶಿ. 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಪ್ರಧಾನ ಪ್ರಧಾನ ಸಿಜೇಕಿವಿ) ಮತ್ತು | ಅಭಿಯೋಜಕರು, ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ (ವರ್ಗಾವಣೆಯಾಗಿ (ಗುತ್ತಿಗೆ) ರಾಣೆಬೆನ್ನೂರು 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ಬರುವ) 
ಕುಷ್ಣಗಿ ರಾಣಿಬೆನ್ನೂರು 

21 | ಎಸ್‌. ಮಹದೇವಸ್ವಾಮಿ ಸಹಾಯಕ ಸರ್ಕಾರಿ ಚಾಲಾವಾಡಿ ಮಠದ ಹೆಚ್‌.ಎಸ್‌. ರಾಣಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು ನಿರಂಜನಮೂರ್ತಿ, ಸಹಾಯಕ ಸರ್ಕಾರಿ 
ಅಭಿಯೋಜಕರು ಪ್ರಧಾನ ಅಧಿಕ ಸಿಜೆ(ಕಿವಿ) ಮತ್ತು | ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಅಭಿಯೋಜಕರು (ಗುತ್ತಿಗೆ) ಮದ್ದೂರು 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ತಿಪಟೂರು 
ತಿಪಟೂರು ಮದ್ದೂರು 

22 | ಎಸ್‌.ಪಿ. ಹುಬ್ಬಳ್ಳಿ ಸಹಾಯಕ ಸರ್ಕಾರಿ ಮೆಹಬೂಬ್‌ ಐ. ಎನ್‌. ದೇವರಾಜ್‌ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಂಗತ್ತಾಶ, ಸಹಾಯಕ ನಾಯ್ದು, 
ಅಭಿಯೋಜಕರು ಪ್ರಧಾನ ಸಿಜೇಕಿವಿ) ಮತ್ತು | ಸರ್ಕಾರಿ ಅಭಿಯೋಜಕರು | ಸಹಾಯಕ ಸರ್ಕಾರಿ 
ಸಿಜೆ (ಕಿವಿ) ಮತು ಜೆಎಂಎಫ್‌ಸಿ 3ನೇ ಜೆಎಂಎಫ್‌ಸಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ಹಾವೇರಿ | ನ್ಯಾಯಾಲಯ, (ಗುತ್ತಿಗೆ), ಹಾವೇರಿ 
ಇಂಡಿ ಬಿಜಾಪುರ (ಪಭಾರ 

ವಹಿಸಿಕೊಂಡ ನಂತರ) 

23 | ಎಂ.ಬಿ. ಸುಂಕಣ್ಣ ಸಹಾಯಕ ಸರ್ಕಾರಿ ಲಕ್ಷ್ಮೀದೇವಿ ಪಾಟೀಲ್‌, ಬಿ.ಸಿ. ಮಹಾಂತೇಶ್‌, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು 3ನೇ ಅಪರ ಸಿಜೆ(ಕಿವಿ) ಅಭಿಯೋಜಕರು, ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು ಮತ್ತು ಜೆಎಂಎಫ್‌ಸಿ ಸಿಂಧನೂರು (ಗುತ್ತಿಗೆ). ಬಳ್ಳಾರಿ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ಬಳ್ಳಾರಿ 
ಸಿರಗುಪ್ಪ 

24 | ಬಿ. ಅರುಣಾಕ್ಷಿ. ಸಹಾಯಕ ಸರ್ಕಾರಿ ಮೆಹಬೂಬ್‌ ಐ. ಎಂ. ಮಂಜುನಾಥ್‌, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸ೦ಗತ್ರಾಶ್‌, ಸಹಾಯಕ ಸರ್ಕಾರಿ 
ಅಭಿಯೋಜಕರು ಅಧಿಕ ಸಿಜೆ(ಕಿವಿ) ಮತ್ತು | ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ ಅಭಿಯೋಜಕರು, (ಗುತ್ತಿಗೆ, ರಾಯಚೂರು 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, (ವರ್ಗಾವಣೆಯಾಗಿ 
ಬಿಜಾಪುರ ರಾಯಚೂರು ಬರುವ) 

25 | ಮೆಹಬೂಬ್‌ ಐ. ಸ೦ಗತ್ರಾಶ, | ಸಹಾಯಕ ಸರ್ಕಾರಿ ಶೇಖರಪ್ಪ, ಬಿ. ಅರುಣಾಕ್ಷಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೆ (ಕಿವಿ) ಮತ್ತು 3ನೇ | ಅಭಿಯೋಜಕರು, ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ ದೇವದುರ್ಗ ಬಿಜಾಪುರ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, 
ಶೋರಾಪುರ ಬಿಜಾಪುರ 

26 | ಆರ್‌.ಎ. ಬಾರಾವಲಿ, ಸಹಾಯಕ ಸರ್ಕಾರಿ ಪ್ರಾಣೇಶ್‌ ಭರತನೂರ್‌ ಎಸ್‌.ಪಿ. ಕಿರುಸೂರ್‌, 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೇಕಿವಿ) ಮತ್ತು 2ನೇ ಅಭಿಯೋಜಕರು, ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ ಜೇವರ್ಗಿ (ಗುತ್ತಿಗೆ, ಬಾಗಲಕೋಟೆ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, 
ಸಿಂಧಗಿ ಬಾಗಲಕೋಟೆ 























ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ೮೩೩ 





























ಕ. | ಅಧಿಕಾರಿಯ ಹೆಸರು, ಪದನಾಮ ಮತ್ತು ಯಾರಿಗೆ ಪ್ರಭಾರ ಯಾರಿಂದ ಪ್ರಭಾರ 

ಸಂ. | ಪದನಾಮ, ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಲಾದ | ವಹಿಸಬೇಕು ಪಡೆಯಬೇಕು 
ನಿರ್ವಹಿಸುತ್ತಿರುವ ಸ್ಥಳ ಸ್ಥಳ ಶ್ರೀ/ ಶ್ರೀಮತಿ ಶ್ರೀ/ ಶ್ರೀಮತಿ 
ಶ್ರೀ/ಶ್ರೀಮತಿ 

27 | ಬಿ.ಎಸ್‌. ಪಾಟೀಲ್‌, ಸಹಾಯಕ ಸರ್ಕಾರಿ ಎಂ.ಎ. ಬ್ಯಾಳಿರೊಟ್ಟ ಎಸ್‌.ಎಸ್‌. ಕುದರಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಅಭಿಯೋಗ |ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೆ (ಕಿವಿ) ಮತ್ತು 3ನೇ | ನಿರ್ದೇಶಕರು, ಎಸ್‌.ಪಿ. ಅಭಿಯೋಜಕರು, ಕುಷ್ಠಗಿ 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ ಕಛೇರಿ, ಕೊಪ್ಪಳ 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ಕುಷ್ಠಗಿ 
ಕೊಪಳ 

28 | ಸುಮತಿ ಡಿ. ಶಾ೦ತಮೇರಿ, ಸಹಾಯಕ ಸರ್ಕಾರಿ ಸಿ.ಕೆ. ಶ್ರೀವಾಣಿ ಕೆ. ತಿಮ್ಮರಾಯಪ್ಪ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೆ (ಕಿವಿ) ಮತ್ತು ಅಭಿಯೋಜಕರು, ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ ಗೌರಿಬಿದನೂರು (ಗುತ್ತಿಗೆ) ಮುಳಬಾಗಿಲು 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, 
ಬಾಗೇಪಲ್ಲಿ ಮುಳಬಾಗಿಲು 

29 |ಕೆ. ಕೃಷ್ಣಮೂರ್ತಿ, ಸಹಾಯಕ ಸರ್ಕಾರಿ ವಿ.ಜಿ. ಬಂಡಿ, ಸುಮ.ಎಂ.ಸಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಅಭಿಯೋಗ | ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿಜೆ (ಕಿವಿ) ಮತ್ತು 3ನೇ . ನಿರ್ದೇಶಕರು, ಎಸ್‌.ಪಿ. ಅಭಿಯೋಜಕರು, 
ಸಿಜೆ (ಕಿವಿ) ಮತ್ತು 3ನೇ ಜೆಎಂಎಫ್‌ಸಿ ಕಛೇರಿ, ಶಿವಮೊಗ್ಗ (ಗುತ್ತಿಗೆ) 
ಜೆಎಂಎಫ್‌ಸಿ ನ್ಯಾಯಾಲಯ, ನ್ಯಾಯಾಲಯ, ನರಸಿಂಹರಾಜಪುರ 
ತೀರ್ಥಹಳ್ಳಿ ನರಸಿಂಹರಾಜಪುರ 





ಉಲ್ಲೇಖಿತ ಆದೇಶಕ್ಕನುಸಾರವಾಗಿ, ಸಂಬಂಧಪಟ್ಟ ಅಧಿಕಾರಿಗಳು ಬಿಡುಗಡೆಯಾಗುವ ಬಗ್ಗೆ ಹಾಗೂ ಪ್ರಭಾರ 
ವ್ಯವಸ್ಥೆಯ ಬಗ್ಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮೇಲ್ಕಂಡಂತೆ ಅಧಿಕಾರಿಗಳು ಪ್ರಭಾರವನ್ನು ವಹಿಸಿಕೊಟ್ಟು, ಅವರ 
ಮೂಲ ಸ್ಥಾನದಿಂದ ಬಿಡುಗಡೆಯಾಗುವ ಬಗ್ಗೆ ವಿವರಗಳನ್ನು ನೀಡಲಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು 
ಅವರವರ ಕರ್ತವ್ಯಗಳಿಂದ ತಕ್ಷಣ ಬಿಡುಗಡೆ ಹೊಂದಲು ಹಾಗೂ ವರ್ಗಾವಣೆಗೊಂಡಿರುವ ಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳಲು 
ಸೂಚಿಸಲಾಗಿದೆ. 

ವರ್ಗಾವಣೆಗೊಂಡಿರುವ ಅಧಿಕಾರಿಗಳು ಮುಂಚಿತವಾಗಿ ವರ್ಗಾವಣೆಗೊಂಡ ಸ್ಥಳಗಳಿಗೆ ಹೋದಲ್ಲಿ, ಅಂಕಣ 5ರ 
ಹುದ್ದೆಯ ಪ್ರಭಾರ ಹೊಂದಿರುವ ಅಧಿಕಾರಿಗಳಿಂದಲೇ ನೇರವಾಗಿ ಪ್ರಭಾರವನ್ನು ವಹಿಸಿಕೊಳ್ಳತಕ್ಕದ್ದು. ಪ್ರಭಾರವನ್ನು 
ವಹಿಸಿಕೊಡುವ ಅಧಿಕಾರಿಗಳು ಹೆಚ್ಚುವರಿ ಪ್ರಭಾರದಲ್ಲಿದ್ದಲ್ಲಿ ಸದರಿ ಹೆಚ್ಚುವರಿ ಪ್ರಭಾರವನ್ನು ಸಹ ವಹಿಸಿಕೊಡಲು 
ಸೂಚಿಸಲಾಗಿದೆ. 

ಪ್ರಭಾರವನ್ನು ವಹಿಸಿಕೊಳ್ಳುವ ಅಧಿಕಾರಿಗಳು ಆಯಾ ಕಛೇರಿಗಳಿಗೆ ಸಂಬಂಧಪಟ್ಟಂತೆ ಗಂಥಾಲಯ, 
ಪೀಠೋಪಕರಣಗಳು, ಕಡತಗಳು ಮತ್ತು ವಹಿಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ವಿವರವಾದ ಪ್ರಭಾರವನ್ನು ವಹಿಸಿಕೊಂಡು, 
ಅವುಗಳ ಒಂದು ಪ್ರತಿಯನ್ನು ಸಿ.ಟಿ.ಸಿ. ಯೊಂದಿಗೆ ಸಂಬಂಧಪಟ್ಟ ವಿಭಾಗೀಯ ಕಛೇರಿಗೆ ಸಲ್ಲಿಸುವುದು. ಪ್ರಭಾರ ವಹಿಸಿಕೊಂಡ 
ಬಗ್ಗೆ ಸಿ.ಟಿ.ಸಿ. ಯನ್ನು ಮಾತ್ರ ಕವಚ ಪತ್ರದೊಂದಿಗೆ ಈ ಕಛೇರಿಗೆ ಸಲ್ಲಿಸುವುದು. ಯಾವುದಾದರೂ ಗ್ರಂಥಾಲಯ ಪುಸ್ತಕ 
ಹಾಗೂ ವಸ್ತುಗಳು ಕಾಣೆಯಾಗಿದ್ದಲ್ಲಿ ಅಥವಾ ಹಾಳಾಗಿದ್ದಲ್ಲಿ ಪ್ರತ್ಯೇಕ ವರದಿಯನ್ನು ವಿಭಾಗೀಯ ಕಛೇರಿಗೆ ಕೂಡಲೇ 
ಸಲ್ಲಿಸುವುದು ಇಲ್ಲದಿದ್ದಲ್ಲಿ, ಪ್ರಭಾರವನ್ನು ವಹಿಸಿಕೊಳ್ಳುವ ಅಧಿಕಾರಿಗಳೇ ಅ೦ತಹ ಪುಸ್ತಕ ಹಾಗೂ ವಸ್ತುಗಳಿಗೆ 
ಜವಾಬ್ದಾರರಾಗಿರುತ್ತಾರೆಂದು ತಿಳಿಸಲಾಗಿದೆ. 

ಎಸ್‌.ಪಿ. ಅಣ್ಣೇಗೌಡ 
ಪಿ.ಆರ್‌. 1467 ಜಂಟಿ ಅಭಿಯೋಗ ನಿರ್ದೇಶಕರು (ಆಡಳಿತ) 
ಬೆಂಗಳೂರು 


೮೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ಭಾಗ - ೨ 





KARNATAKA GOVERNOR'S SECRETARIAT 
NOTIFICATION 
No. GS 18 VUM 2008, Bangalore, Dated: 3° November, 2009 

WHEREAS, an inquiry has been ordered to probe into the irregularities said to have taken place 
in granting promotions under CAS Scheme and other administrative irregularities in Karnataka Veterinary, 
Animal and Fisheries Sciences University ,Bidar, in terms of Section 9 (1) of the Karnataka Veterinary, 
Animal and Fisheries Sciences Act, 2004 vide Notification No. GS 18 VUM 2008 dated 4 July 2009. 

WHEREAS, Sri Rajneesh Goel, IAS, Regional Commissioner, Gulbarga Region, Gulbarga, has 
been appointed as Inquiry Officer to inquire into the complaints. 

WHEREAS, the Inquiry Officer has been requested to submit the report of inquiry within three 
months from the date of issue of the Notification. 

WHEREAS the Inquiry Officer should have submitted the report of inquiry on or before the 5" 
October, 2009 AND WHEREAS, the Inquiry Officer has not submitted the report of inquiry yet. 

AND NOW, THEREFORE, |, HR. BHARDWAJ, GOVERNOR OF KARNATAKA AND 
CHANCELLOR OF THE UNIVERSITIES IN KARNATAKA hereby extend the term of the Inquiry Officer 
for a further period of three months. The Inquiry Officer shall submit the report of Inquiry on or before the 
5" of January, 2010. The other terms of references stipulated in Notification dated 4" July, 2009 shall 
remain unaltered. 

H.R. BHARDWAJ 
P.R. 1497 Governor & Chancellor 


K.H. SESHAGIRI 
Under Secretary to Governor 
HEALTH & FAMILY WELFARE SECRETARIAT 
ANNEXURE TO NOTIFICATION NO. HFW 739 HSH 2008 (೧) Dated:16" April, 2009 
Sl.No | Rank Name and address Places where the Modified Place 
50. candidate have been of posting 
posted vide notification 
No.HFW/739/HSH/2008 
dated:9.1.2009 








1 191 | DR. SHILPAKALA L.B. PHC, CHIRADONI, PHC, 
D/O LESHAPPA, ೦/೦. ೮ UMADEVI, CHANNAGIRI TQ., BYLAHALLI, 
DOOR No.3333/33 SHANKAR MUTT DAVANAGERE HASSAN DIST 


ROAD, BEHIND RK AGENCY, KR 
PURAM-573201 MYSORE DIST 








2 417 | DR. SHRIDHAR T. LAKHE PHC, DESAIKALLUR, GH. 
೦/೦ TUKARAM LAKHE, PLOT NO. 43, AFZALPUR TQ, SHORAPUR, 
RAIL WAY EMPLOYEES CO-OP GULBARGA DIST GULBARGA 
COLONY OPP-KANTA COLONY, DIST 
AFZALPUR ROAD, GULBARGA- (D.ORTHO) 
585103 

3 477 | DR.YALAGOUDA PATIL PHC, BAGEWADI PHC, TAVAGA 
0/೦ PROF B.G. PATIL, GANESH BELGAUM DIST BELGAUM DIST 


NIVAS, NR:KUMAR INDUSTRIES 
EXTN AREA GOKAK-591307, 
BELGAUM DIST 






























































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ೮೩೫ 
Sl.No | Rank | Name and address Places where the Modified Place 
Sl.No. candidate have been of posting 
posted vide notification 
No.HFW/739/HSH/2008 
dated:9.1.2009 
4 497 | DR. SUSHEELA SOMAPPA PHC, ITAGI HADAGALI | PHC, HOLALU, 
HALEMANI APMC STAFF QTRS. TQ BELLARY DIST BELLARY DIST 
BANGALORE ROAD, 
BELLARY-583101 
5 715 | DR. SANTHOSHR. PHC, THENGALI PHC, 
NO. 29, 1°T MAIN (INDIRAGANDHI CHITTAPUR TQ, SHIRAWAL, 
STREET)UDAYANAGAR, A. GULBARGA DIST SHAHAPUR TQ 
NARAYANAPURA, GULBARGA 
DOORVANI NAGAR, DIST. 
BANGALORE-560016 
6 718 | DR. MURALI S.M. CHC, SHAHABAD, PHC MUDNAL. 
NO. 52, 2” CROSS, K.G.NAGAR, R.K. CHITTAPUR TQ YADGIRI 7೦, 
MUTT LAYOUT, GAVIPURAM GULBARGA DIST GULBARGA 
CIRCLE, BANGALORE-560019 DIST. 
7 765 | DR. DAYANAND YALIGAR PHC, GANJIGATTI, PHC,GARAGA, 
SHREESHAIL BUILDING, OPP: KALGHATAGI TQ, DHARWAD 
GANESH TEMPLE, KOPPADAKERE, DHARWAR DIST DIST 
GULGANJIKOPPA, DHARWAD- 
580008 
8 684 | DR. GOVINDARAJU D.P PHC, GOLASANGI B. PHC, KUDAGI 
BRAHMAKUMARIS,OPP:KALPANA BAGEWADI, BIJAPUR DIST 
MEDICAL STORE, NR:DARGA BIJAPUR DIST 
HOUSE, J.M. ROAD, BIJAPUR-586101 
9 433 | DR. SUDHAKAR PHC DEVANUR, PHC. ALLUR K. 
HIG-176, NEW HOUSING BOARD CHIKKAMAGALUR CHITHAPUR 
COLONY, DIST TQ, 
NAUBAD, BIDAR-585401. GULBARGA 
DIST. 
|. HEMANATH 
P.R. 564 Under Secretary to Government 


PERSONNEL AND ADMINISTRATIVE REFORMS SECRETARIAT 


Health & Family Welfare Department 


(Services-l) 


NOTIFICATION No. DPAR 202 SFP 2009-ll, Bangalore, Dated: 28" October, 2009 
Sri S. Muthaiah, IFS (KN-95) who is transferred from the post of Deputy Conservator of Forests, 
Bellary Circle, Bellary vide Notification no. DPAR 202 SFP 2009, dated:28.10.2009 is posted with 


೮೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ಭಾಗ - ೨ 





immediate effect and until further orders as Deputy Conservator of Forests, Wildlife Division, 
Chamrajanagar in the vacancy caused due to transfer of Sri Bishwaijit Misra, IFS. 
By Order and in the name of the Governor of Karnataka, 
ASHOK. P. ATRE 
P.R. 1499 Under Secretary to Government, 
Department of Personnel and Administrative Reforms (Services-4) 
NOTIFICATION 
No. DPAR 442 SAS 2009(P), Bangalore, Dated: 28" October, 2009 

Sri M. Madangopal, IAS (KN 84), Principal Secretary to Government, Health & Family Welfare 
Department, Bangalore is placed in concurrent charge of the post of principal Secretary to Government, 
Food, Civil Supplies & Consumer Affairs Department, Bangalore until further orders. 

Smt, Zaheera Nazeem, KAS Assistant Commissioner, Bidar Sub-Division is placed in concurrent 
charge of the post of Deputy Commissioner, Bidar District, with immediate effect and until further orders 
vice Sri Harsha Gupta, IAS transferred. 

By Order and in the name of the Governor of Karnataka, 
K.G. ANANTHA 
P.R. 1500 Under Secretary to Government, 
Department of Personnel and Administrative Reforms (Services-1) 
NOTIFICATION 
No. DPAR 442 SAS 2009(P-l), Bangalore, Dated: 28" October, 2009 

Sri I.R. Perumal, IAS (KN 82), is posted with immediate effect and posted until further orders as 
Principal Secretary to Government, Food, Civil Supplies & Consumer Affairs Department, Bangalore in 
the vacancy caused due to the transfer of Sri M. Madan Gopal, IAS. 

Sri B. Shivappa, IAS (KN 98), is posted with immediate effect and until further orders as Deputy 
Commissioner, Bidar District in the vacancy caused due to the transfer of Sri Harsh Gupta, IAS. 

By Order and in the name of the Governor of Karnataka, 
K.G. ANANTHA 
P.R. 1502 Under Secretary to Government, 
Department of Personnel and Administrative Reforms (Services-1) 
NOTIFICATION 
No. DPAR 147 SPS 2009-11, Bangalore, Dated: 28" October, 2009 

Shri Seemant Kumar Singh, IPS (KN-96), who is transferred from the post of Superintendent of 
Police, Bellary, vide Notification No.DPAR 147 SPS 2009(P), dated 28.10.2009, is posted with immediate 
effect and until further orders as Superintendent of Police, Railways, Bangalore in the vacancy due to 
transfer of Dr. D.C. Rajappa, IPS. 

By Order and in the name of the Governor of Karnataka, 
ASHOK. P. ATRE 
P.R. 1503 Under Secretary to Government, 
Department of Personnel and Administrative Reforms (Services-IV) 
NOTIFICATION 

No. DPAR 449 SAS 2009, Bangalore, Dated: 27" October, 2009 
Consequent upon promotion to Selection Grade of IAS, the post of Joint Secretary to 
Government, Urban Development Department & E/o Director, Urban Transport Cell, Bangalore held by 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ೮೩೭ 





Sri Mohammad Mohsin, IAS (KN 96) is redesignated as Additional Secretary to Government, Urban 
Development Department & E/o Director, Urban Transport Cell, Bangalore. 
By Order and in the name of the Governor of Karnataka, 
K.G. ANANTHA 
P.R. 1504 Under Secretary to Government, 
Department of Personnel and Administrative Reforms (Services-1) 
NOTIFICATION No. DPAR 218 SPS 2009, Bangalore, Dated: 27" October, 2009 

As per Rule 16(1) of AIS (DCRB) Rules, 1958, the following All India Service officers borne on 
Karnataka Cadre shall retire from service during the year 2010 on the dates mentioned in column (4) 
against their names on attaining the age of superannuation of 60 years: 











Sl.No Name and Present Designation of the Date of Birth Date of retirement on 
officer Superannuation 
IPS 
1 Sri M.R. Pujar (KN:86) 1.6.1950 31.5.2010 


Inspector General of Police and 
Addl. Commissioner, of Police 
(Law & Order), Bangalore City. 
2 Sri N.R. Nadamani (KN:88) 1.6.1950 31.5.2010 
Inspector General of Police, 

Bangalore Metropolitan Task Force, 
Bangalore 

3 Sri K.H. Srinivasan (KN 94) 17.9.1950 30.9.2010 
Deputy Inspector General of Police and Jt. 
Commissioner of Police, City Armed 
Reserve, Bangalore 

4 Sri P. Muniswamy (KN 97) 24.2.1950 28.2.2010 
Deputy Commandant General, Home 
Guards & E/o Deputy Director of Civil 
Defence, Bangalore 

5 Sri Rama Subba (KN:98) 9.10.1950 31.10.2010 
Superintendent of Police Mysore. 

















IFS 
1 Sri S. Nagaraja (KN:75) 30.1.1950 31.1.2010 
Principal Chief Conservator of Forests 
(Head of Forest Force), Bangalore 

2 Dr. Ramesh, C. Prajapathi (KN:77) 26.9.1950 30.9.2010 
Addl. Principal Chief Conservator of 
Forests & Member Secretary, Karnataka 
Bio-diversity Board, Bangalore 

3 Sri V. Rangaswamy (KN 83) 14.11.1950 30.11.2010 
Chief Conservator of Forests (Personnel), 
Aranya Bhavan, Bangalore 





























By Order and in the name of the Governor of Karnataka, 
ASHOK. P. ATRE 
P.R. 1505 Under Secretary to Government, 
Department of Personnel and Administrative Reforms (Services-IV) 


೮೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ಭಾಗ - ೨ 





NOTIFICATION 
No. DPAR 200 SFP 2008, Bangalore, Dated: 31° October, 2009 
Sri Manoj Kumar Tripathi, IFS (KN 2000), Deputy Conservator of Forests, Wildlife Division, 
Madikeri is promoted to officiate in the junior Administrative Grade (Non-functional) of IFS in the Pay 
Band-3 Rs. 15600-39100+Grade Pay Rs. 7,600/- with effect from 1.1.2009. 
By Order and in the name of the Governor of Karnataka, 
ASHOK. P. ATRE 
P.R. 1506 Under Secretary to Government, 
Department of Personnel and Administrative Reforms (Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 83 ಸೇಇಮು 2007, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್‌, 2009. 
ಅಧಿಸೂಚನೆ ಸಂಖ್ಯೆ ಸಿಆಸುಇ 83 ಸೇಇಮು 2007, ದಿನಾಂಕ:22.10.2007ರಲ್ಲಿ ವಯೋ ನಿವೃತ್ತಿಯ ನಂತರ 
ಗುತ್ತಿಗೆ ಆಧಾರದ ಮೇಲೆ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಈ ಹುದ್ದೆಗೆ ಕರ್ನಾಟಕ ನಾಗರೀಕ 
ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977ರ ನಿಯಮ 15(1)(ಬಿ)ರನ್ವಯ 111.2007 ರಿಂದ ಜಾರಿಗೆ ಬರುವಂತೆ 
ಹಾಗೂ 2 ವರ್ಷಗಳ ಅವಧಿಗೆ ನೇಮಕಗೊಂಡಿದ್ದ ಶ್ರೀ ಸದಾಶಿವಮೂರ್ತಿ ಅವರ ಗುತ್ತಿಗೆ ನೇಮಕಾತಿ ಅವಧಿಯನ್ನು 
ದಿನಾಂಕ:111.2009ರಿ೦ದ 30.11.2009ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಮುಂದುವರೆಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 83 ಸೇಇಮು 2007, ದಿನಾಂಕ: 30.7.2008ರಲ್ಲಿ ವಿಧಿಸಲಾದ ಷರತ್ತು ಮತು 


ನಿಬಂಧನೆಗಳೇ ಮುಂದುವರಿದ ಅವಧಿಗೂ ಅನ್ವಯಿಸುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 1507 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 130 ಹೊಸಿಲಿ 2009, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್‌, 2009. 
ಶ್ರೀ ಬಿ.ಕೆ. ಸತ್ಯತೀರ್ಥ, ವೈಜ್ಞಾನಿಕ ಅಧಿಕಾರಿ, ನ್ಯಾಯ ವಿಜ್ಞಾನ ಪ್ರಯೋಗಾಲಯ, ಬೆ೦ಗಳೂರು ಇವರಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಗಳ ನಿಯಮ 285(1/(ಎ) ರನ್ವಯ ಹಾಗೂ ಅದರಡಿಯಲ್ಲಿ ವಿಧಿಸಿರುವ ಷರತ್ತುಗಳನ್ನು 
ಪೂರೈಸುವ ಷರತ್ತಿಗೊಳಪಟ್ಟು ದಿನಾಂಕ:31.10.2009ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವ-ಇಚ್ಚಾ ನಿವೃತ್ತಿ ಹೊಂದಲು 
ಸರ್ಕಾರವು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1508 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
HIGH COURT OF KARNATAKA 
NOTIFICATION 
No. GOB (I) 382/2009, Bangalore, Dated: 27" October, 2009 
The | Addl. Civil Judge (Sr.Dn) Chitradurga, is directed to itinerate the court of the Civil Judge (Sr. 
Dn) Holalkere, the Civil Judge (Sr. Dn) Holalkere sitting at Hosadurga, and the Prl./Addl. Civil Judge (Jr 
Dn) and JMFC Courts, Holalkere, for 3 days in a week i.e., from Monday to Wednesday, during the leave 
period of Smt. Usharani, Civil Judge (Sr. Dn) Holalkere, from 22.10.2009 till the officer resumes to duty. 
By Order of the High Court, 
P.R. 1509 Registrar Judicial 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ೮೩೯ 





HIGH COURT OF KARNATAKA 
NOTIFICATION 
No. GOB (1) 355/2009, Bangalore, Dated: 27" October, 2009 
The period of 5 days i.e., from 5.8.2009 to 9.8.2009 (bdi) spent by Sri. B.V. Prakash, District 
Judge, OOD, Addl. Registrar of Enquiries-7, Karnataka Lokayuktha, Bangalore and Sri Mahadevegowda, 
District Judge, OOD, Addl .Registrar of Enquiries-8, Karnataka Lokayuktha, Bangalore is treated as 
Compulsory Waiting Period, as it is unavoidable, as per Rule 8 (15) (f) of the Karnataka Civil Service 
Rules. 
By Order of the High Court, 
P.R. 1510 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
GOB (1) 243/2009, Bangalore, Dated: 26" October, 2009 
Sri T. Nagappa, the then Presiding Officer, Fast Track Court-l, Karwar (now retired), is granted 
Earned leave for 14 days from 10.6.2009 to 23.6.2009 (bdi) on Private Affairs. 
The District and Sessions Judge, U.K., Karwar, is placed in additional charge of the court of the 
Presiding Officer, Fast Track Court-l, Karwar, during the above leave period. 
Sri. T. Nagappa, the then Presiding Officer, Fast Track Court-l, Karwar (now retired), is re-posted 
to the same post on expiry of the above leave period. 
By Order of the High Court, 
P.R. 1511 Deputy Registrar 
HIGH COURT OF KARNATAKA 
NOTIFICATION 
GOB (I) 391/2008, Bangalore, Dated: 27" October, 2009 
Sri G.S. Sangreshi, the then Ill Addl. Civil Judge (Sr. Dn) and CJM, Mysore, presently working as 
Presiding Officer, Fast Track Court-l, Chikkamagalur, has been granted Earned Leave for the following 
periods. 
1. For 14 days from 3.12.2008 to 16.12.2008 (bdi), on Private Affairs 
2. For 3 days from 24.12.2008 to 26.12.2008 (bdi), on Medical grounds. 

The Il Addl .Civil Judge (Sr. Dn) and CJM, Mysore, has been placed in additional charge of the 
Court of the Ill Addl. Civil Judge (Sr. Dn) and CJM, Mysore, from 3.12.2008 to 16.12.2008 (bdi) and from 
24.12.2008 to 26.12.2008 (bdi). 

Sri G.S. Sangreshi, the then Ill Addl. Civil Judge (Sr. Dn) and CJM, Mysore, presently working as 
Presiding Officer, Fast Track Court-l, Chikkamagalur, is re-posted to the same post on expiry of the above 
leave periods. 

By Order of the High Court, 
P.R. 1512 Deputy Registrar 
HIGH COURT OF KARNATAKA 
NOTIFICATION 
GOB (1) 17(252)/2007, Bangalore, Dated: 28" October, 2009 
Sri Madhvesh Daber, Civil Judge (Jr. Dn) and JMFC.,Basavakalyan, is permitted to surrender 30 
days of Earned Leave as on 23..12.2008, for the block period 2007-08. 


೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೯, ೨೦೦೯ ಭಾಗ - ೨ 





The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 1513 Deputy Registrar 
HIGH COURT OF KARNATAKA 
NOTIFICATION 
GOB (I) 106/2009, Bangalore, Dated: 26" October, 2009 

Sri S. Shanthaveer, Civil Judge (Sr. Dn), JMFC, Bhadravathi is granted Earned leave for 13 days 
from 13.4.2009 to 25.4.2009 (bdi) with permission to prefix and suffix the General Holidays on 109 , 11", 
127, 26? and 27" of April 2009, on Private Affairs. 

The Il Addl. Civil Judge (Sr. Dn.) and JMFC, Shimoga, from 10.4.2009 till the commencement of 
office hours of 13.4.2009 and the Civil Judge (Jr .Dn) and JMFC., Bhadravathi, from commencement of 
office hours of 13.4.2009 till 27.4.2009, have been placed in additional charge of the court of the Civil 
Judge (Sr. Dn) JMFC., Bhadravathi. 

Sri S. Shanthaveer, Civil Judge (Sr. Dn), JMFC., Bhadravathi, is re-posted to the same post on 
expiry of the above leave period. 

By Order of the High Court, 
P.R. 1514 Deputy Registrar 
HIGH COURT OF KARNATAKA 
NOTIFICATION 
GOB (1) 382/2008, Bangalore, Dated: 26" October, 2009 

Sri M.S. Balakrishna, the then Presiding Officer, Industrial Tribunal, Bangalore, presently working 
as Presiding Officer, || Addl Labour Court, Bangalore, is granted Earned leave for 10 days from 1.12.2008 
to 10.12.2008 (bdi), on Private Affairs. 

The Presiding Officer, Il Addl Labour Court, Bangalore, is placed in additional charge of the court 
of the Presiding Officer, Industrial Tribunal, Bangalore, during the above leave period. 

Sri, M.S. Balakrishna, the then Presiding Officer, Industrial Tribunal, Bangalore, presently working 
as Presiding Officer, Il Addl. Labour Court, Bangalore, is re-posted to the same post on expiry of the 
above leave period. 

By Order of the High Court, 
P.R. 1515 Deputy Registrar 
HIGH COURT OF KARNATAKA 
NOTIFICATION 
GOB (I) 103/2009, Bangalore, Dated: 26" October, 2009 

Sri AV. Vaidya, XIV Addl. Chief Metropolitan Magistrate, Bangalore, is granted Earned leave for 
10 days from 10.8.2009 to 19.8.2009 (bdi), on Private Affairs. 

The X Addl., Chief Metropolitan Magistrate, Bangalore, is placed in additional charge of the court 
of the XIV Addl. Chief Metropolitan Magistrate, Bangalore, during the above leave period. 

Sri AV. Vaidya, XIV Addl. Chief Metropolitan Magistrate, Bangalore, is re-posted to the same 
post on expiry of the above leave period. 

By Order of the High Court, 
P.R. 1516 Deputy Registrar 


